J ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 365 
ಸದಸ್ಯರ ಹೆಸರು 


ಸ ಕರ್ನಾಟಕ ವಿಧಾನಪರಿಷತ್ತು 


: `ಶ್ರೀ ಅರವಿಂದ ಕುಮಾರ್‌ ಅರಳಿ: 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ : 18-07-2019. , 

_ ಉತ್ತರಿಸುವ ಸಚಿವರು. : ಮಾನ್ಯ ಮುಖ್ಯಮಂತ್ರಿಯವರು... -.; 
ಕ್ರಸಂ ಪ್ರಶ್ನೆ ಉತ್ತರ 
(ಅ) | ನೆರೆಯ ರಾಜ್ಯವಾದ ತೆಲಂಗಾಣದ 

ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಖಾಸಗಿ ೫ 


ಶಾಲೆಗಳಲ್ಲಿ ಪತ್ರಕರ್ತರ ಮಕ್ಕಳಿಗೆ ಶೇ.5೦ 


ರಷ್ಟು ಶುಲ್ಕ. ವಿನಾಯಿತಿ ನೀಡುವಂತೆ 
ಆದೇಶವಾದಂತೆ ನಮ್ಮ ರಾಜ್ಯದಲ್ಲಿಯೂ 
\ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಇಂತಹ 


ಇಲ್ಲದಿದ್ದಲ್ಲಿ, ಅದಕ್ಕೆ ಕಾರಣಗಳೇಮಃ 


ಸೌಲಭ್ಯ ಒದಗಿಸುವ ಪ್ರಸಾವನೆಯು 
ಸರ್ಕಾರದ  ಮುಂದಿದೆಯೆ£« ಇದ್ದಲ್ಲಿ. 
ಯಾವಾಗ ಒದಗಿಸಲಾಗುವುದು. | 


ಇಂತಹ ಯಾವುದೇ ' ಪ್ರಸ್ತಾವನೆಯು ಸರ್ಕಾರದ 


ಮುಂದೆ ಇರುವುದಿಲ್ಲ. 


(ಅ. | ಬೇರೆ-ಬೇರೆ ರಾಜ್ಯಗಳ ಪತ್ರಿಕೆಗಳಾದ 
\ ಉರ್ದು. ತೆಲುಗು. ಮರಾಠಿ ಪತ್ರಿಕೆಗಳನ್ನು 
ಓದುವ ಜನರು ಕರ್ನಾಟಕ ರಾಜ್ಯದಲ್ಲಿದ್ದು. 
ಇಂತಹ ಪತ್ರಿಕೆಗಳಿಗೆ ರಾಜ್ಯದ 
ಯೋಜನೆಗಳ ಬಗ್ಗೆ ಜಾಹೀರಾತು 
ಹೊರಡಿಸಲು ಅವಕಾಶ ನೀಡದಿರಲು 
ಕಾರಣವೇನು : ಅವಕಾಶ ನೀಡುವುದಾದರೆ 
ಯಾವ ಕಾಲಮಿತಿಯೊಳಗೆ 
ನೀಡಲಾಗುವುದು ; 


= 


ಕರ್ನಾಟಿಕ" ರಾಜ್ಯದಲ್ಲಿ ಮುದ್ರಣಗೊಂಡು ವಿಗದಿತ 
ಪ್ರಸಾರ ಸಂಖ್ಯೆ ಹೊಂದಿರುವ ಉರ್ದು. ಮರಾಠಿ. ತೆಲಗು 


ಪತ್ರಿಕೆಗಳನ್ನು ಜಾಹೀರಾತು ವೀತಿ 2013 ರ ಅನುಷ್ಠಾನ 
ನಿಯಮಗಳು" -2014 ರನ್ವಯ ಮಾಧ್ಯಮ ಪಟ್ಟಿಗೆ 
ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇಲಾಖೆಯ ಮಾಧ್ಯಮ 
ಪಟ್ಟಿಯಲ್ಲಿರುವ ಉರ್ದು, ಮರಾರಿ. ತೆಲುಗು ಪತ್ರಿಕೆಗಳಿಗೆ 
ಅಗತ್ಯ ಸಂದರ್ಭಗಳಲ್ಲಿ ಸರ್ಕಾರದ ಸಾಧನೆಗಳ ಕುರಿತ 


ಆಕರ್ಷಕ ಜಾಹೀರಾತುಗಳನ್ನು ಮತ್ತು ಸರ್ಕಾರದ 
ವಿವಿಧ ಅಭಿವೃದ್ದಿ ಕಾಮಗಾರಿಗಳ ' ಟೆಂಡರ್‌ 
ಜಾಹೀರಾತುಗಳನ್ನು ಇಲಾಖೆಯಿಂದ ಬಿಡುಗಡೆ 
ಮಾಡಲಾಗುತ್ತಿದೆ. 


(ಇ) ನಾನಾ ಕನ್ನಡ. ಉರ್ದು. ಮರಾರಿ. 
ತೆಲುಗು ಪತ್ರಿಕೆಗಳ ಪ್ರಸಾರವಿದ್ದು. ಈ 


ಪತ್ರಿಕೆಗಳ ವರದಿಗಾರರಿಗೆ ನಿವೇಶನ 
ಸೌಲಭ್ಯಗಳನ್ನು ಕಲ್ಪಿಸುವ . ವಿಚಾರ 
ಸರ್ಕಾರದ ಮುಂದಿದೆಯೇ ಈ ' ಬಗ್ಗೆ 
ಸರ್ಕಾರದ ನಿಲುವೇನು : 


ಕರ್ನಾಟಿಕದಲ್ಲಿ ಕನ್ನಡ. ಉರ್ದು. ಮರಾರಿ. ತೆಲುಗು 


ಪತ್ರಿಕೆಗಳ ವರದಿಗಾರರಿಗೆ ನಿವೇಶನ ಸೌಲಭ್ಯ ಕಲ್ಪಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. . 


-2- 


ಧರ್ಭಾಚಕದಲ್ಲಿ 


ಕನುಡ. ಉರ್ದು... 

.. | ಇಂಗೀಷ್‌ ಪತ್ರಿಕೆಗಳ ಎಷ್ಟು ವರದಿಗಾರರಿಗೆ 
ಮಾನ್ಯತೆ ನೀಡಲಾಗಿದೆ » (ವಿವರವಾದ 

ಮಾಹಿತಿ ನೀಡುವುದು... - 


ಫ್ರಸಾರವಾಗುತ್ತಿರುವ' 


ಮರಾರಿ. ತೆಲುಗು. 


ಭಾಷಾ . 


“ಪತ್ರಿಕೆಗಳ. . ವರದಿಗಾರರಿಗೆ 


ನೀಡಲಾಗಿದೆ. 


1)-ಕನ್ನೆಡ 


3) ಮರಾಠಿ 
4) ಉರ್ದು 
5) ತೆಲುಗು 


- 761 


—10 
—1]6 
— 4 


ತರ್ನಾಣದನೆ. ವಾಸರ ಈ ಇಡ ' 
ಮಾನ್ಯತೆ 


ಲ 2%. RON. IB en ದ ಮ 


KC1-PIP/22/2019-INFO-KC-SEC 


(WS 


(ಹೆಚ್‌.ಡಿ.ಕುಮಾರಸ್ವಾಮಿ) 
(ಮುಖ್ಯಮಂತಿ) 


